ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 514474) 


ಪಿಂಚಣಿಯನ್ನು ನೀಡುವ ಸಲುವಾಗಿ 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


ಸದಸ್ಯರ ಹೆಸರು : ಶ್ರೀಪ್ರಕಾಶ್‌ ಕೆರಾಥೋಡ್‌(ನಾಮನಿರ್ದೇಶನ 
ಹೊಂದಿದವರು) 
ಉತ್ತರಿಸುವದಿನಾಂಕ : 21/02/2022. 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 
.ಪ್ರಸಂ | ಪ್ರಶ್ನೆ ಉತ್ತರ | | 
ಅ) 2006ರ ಪೂರ್ವದಲ್ಲಿ ನೇಮಕಗೊಂಡ | 
ನಂತರ ಅನುದಾನಕ್ಕೆ ಒಳಪಟ್ಟ | ಗ 
ಅನುದಾನಿತ ಶಾಲೆಗಳ ಶಿಕ್ಷಕರಿಗೆ ನಿವೃತ್ತಿ ಬಂದಿದೆ, - | 
ನಂತರ ಪಿಂಚಣಿ ದೊರೆಯದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯ್ಯೇ § 
ಆ) ಈ ರೀತಿ ಪಿಂಚಿಣಿ ವಂಚಿತರಾಗಿರುವ | [ಜಾಸಗಿ ಅನುದಾನಿತ ಪ್ರಾಥಮಕಶಾಪಗಳಕ್ತ 7 
ನೌಕರರ ಸಂಖ್ಯೆ ಎಷ್ಟು; ಬೋಧಕರು | 6512 
ಬೋಧಕೇತರರು [33 | 
ಒಟ್ಟು 6545 
[ ಖಾಸಗಿ ಅನುದಾನಿತ ಘಢನಾತಸಳE - | 
ಬೋಧಕರು 16524 
| ಬೋಧಕೇತರರು [2949 | 
ಒಟ್ಟು. 119473 | 
ಒಟ್ಟು-26018 | 
ಇ) 2006ರ, ನಂತರ ನಿವೃತ್ತ ನೌಕರರಿಗೆ| ದಿನಾಂಕ:01.04.2006ರ ನಂತರ ನೇಮಕಾತಿ | 


ಹೊಂದಿದ ಸಿಬ್ಬಂದಿಗಳಿಗೆ ಕಡ್ಡಾ ಯವಾಗಿ | 
ಸರ್ಕಾರದ ಆದೇಶ ಸಂಖ್ಯೆ: FD(SPL)04 PET | 
2005 ದಿನಾ೦ಕ: 01.04.2006ರನ್ವಯ ನೂತನ | 
ಪಿಂಚಣಿ ಯೋಜನೆ ಅನ್ನಯವಾಗುತ್ತದೆ. | 
ಸರ್ಕಾರದ ಆದೇಶ ಸಂಖ್ಯೆ: :ಆಇ 34 ಪಿಇಎನ್‌ | 
2018 ದಿನಾಂಕ; 23.06.2018ರಲ್ಲಿ ಅಂಶದಾಯಿ ' 
ಪಿಂಚಣಿ ಕೊಡುಗೆ ಯೋಜನಯಡಿ ಬರುವ | 
ಸರ್ಕಾರಿ ನೌಕರರಿಗೆ ನಿವೃತ್ತಿ ಉಪದಾನ, | | 
ಮರಣ ಮತ್ತು ಕುಟುಂಬ ಪಂಚೆಯನ್ನ, 
ವಿಸರಿಸಲಾಗಿದೆ. 
ಅನುದಾನಿತ ಶಿಕಣ ಸಂಸ್ಥೆಗಳ | | 
ಸಿಬ್ಬಂದಿಗಳಿಗೆ : 
ದಿನಾ೦:01.4.2006ರ ಪಿಂಚಣಿ | 
ನೀತಿಯಲ್ಲಿ ಅನುದಾನಿತ ಶಾಲೆಗಳ ನೌಕರರಿಗೆ ; 
ಪಿಂಚಣಿ ಒದಗಿಸುವ ಕುರಿತು ಮೇಲ್ಕಂಡ | 
ಸರ್ಕಾರದ ಆದೇಶದ ಕ್ರಮ ಸಂಖ್ಯೆ: 8ರಲ್ಲಿ ಈ, 
ಕೆಳಗಿನಂತೆ ಆದೇಶಿಸಿದೆ. | 


(8 ಸಹಾಯಾನುದಾನದ ಶಿಕ್ಷಣ 
ಸಂಸ್ಥೆಗಳ ನೌಕರರಿಗೆ ಗೊತ್ತು ಮಾಡಿದ | 
ಪ್ರಯೋಜನ ಪಿಂಚಣಿಯನ್ನು ದಿನಾಂಕ: 
01.04.2006ರ೦ದು ಅಥವಾ ಅದರ ತರುವಾಯ | 
ಸೇರುವ ಹೊಸದಾಗಿ ನೇಮಕಗೊಂಡ 
ಸಿಬಂದಿಗೆ ನಿಲ್ಲಿಸಿಬಿಡತಕ್ಕದ್ದು. ನೂತನ 
——ವಿಗಧಿತಹಂತಿನೆ- “ಪಿಂಚಣಿ - ಯೋಜನೆಯ. 

ಆಯ್ಕೆಯ' ಅವಕಾಶದ ಆಧಾರದ ಮೇಲೆ 

|ಪೌಕರನಿಗೆ ಮತ್ತು ನಿಯೋಜಕನಿಗೆ. 
ಅನ್ವಯವಾಗತಕ್ಕದ್ದ ಮತ್ತು ಆಯ್ಕೆಯ | 
A “ಅವಕಾಶವನ್ನು ಇಬ್ಬರಿಂದಲೂ ಸ 
| ಚಲಾಯಿಸತಕ್ಕದ್ದು, ಆದರೆ ನಿಯೋಜಕರ 
ವಂತಿಗೆಯನ್ನು ' ಸಂಬಂಧಪಟ್ಟ ಸಂಸ್ಥೆಗಳು | 
ಭರಿಸತಕ್ಕದ್ದು. ಆದರೆ ರಾಜ್ಯ ಸರ್ಕಾರವಲ್ಲ. | 
° ಈ ಆದೇಶವು ದಿನಾಂಕ: | 
01.04.2006ರ೦ದ ಜಾರಿಗೆ ಬಂದಿರುತ್ತದೆ. ' 

« ದಿನಾ೦ಕ:01.04.2006ರ ನಂತರ 
ಅನುದಾನ ಸಹಿತ [ 
ಅನುಮೋದನೆಗೊಂಡ ಅನುದಾನಿತ | 
ಖಾಸಗಿ ಶಾಲೆ/ಕಾಲೇಜುಗಳಲ್ಲಿನ | 
ಸಿಬ್ಬಂದಿಗಳಿಗೆ ಈ ಮೇಲಿನ ನಿಯಮ | ' 
ಅನ್ವಯವಾಗುತ್ತದೆ. 

*« ಅನುದಾನಿತ ಸಿಬಂದಿಗಳ ಸೇವಾ | 
ಸೌಲಭ್ಯಗಳು ಅನುದಾನಸಹಿತವಾಗಿ | 
ಅನುಮೋದನೆಗೊಂಡ ದಿನಾಂಕದಿಂದ | 
ಅನ್ವಯವಾಗುತ್ತದೆ. ಆದುದರಿಂದ, | 
2006ರ " ಪೂರ್ವದಲ್ಲಿ 
ಅನುದಾನರಹಿತವಾಗಿ ನೇಮಕಗೊಂಡ 
ಸಿಬ್ಬಂದಿಗಳು, ದಿನಾಂಕ: 01.04.2006ರ | 
ನಂತರ ಅನುದಾನಕೆ ಒಳಹಟ್ಟಲ್ಲಿ. 
ಅಂತಹ ಸಿಬ್ಬಂದಿಗಳು ಹೊಸ ಪಿಂಚಣಿ | 
ಯೋಜನೆ(NPS) ವ್ಯಾಪ್ತಿಗೆ 
ಒಳಪಡುತ್ತಾರೆ. 


ಈ ಪಿಂಚಣಿ ಯೋಜನೆಯು | 
ಸಂಪೂರ್ಣವಾಗಿ ಸ್ವ-ಇಜ್ಹಾ optional) 


ಸೆಲೆಯಲ್ಲಿ ಜಾರಿಗೊಳಿಸುವುದರಿಂದ "' 
| ಕಡ್ಡಾಯಗೊಳಿಸಲು ಅವಕಾಶವಿರುವುದಿಲ್ಲ. 
ಸಂಖ್ಯೆ: ಇಪಿ 49 ಎಸ್‌ಇಐಸ್‌ 2022 1 


$ ಪೌಡ ಶಿಕಣ 


ಸ ಸಚಿವರು 


